KA/ BG-GPO/2515\WPP-47/2009-2011 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಜೂನ್‌ ೪, ೨೦೦೯ (ಜ್ಯೇಷ್ಠ ೧೪, ಶಕ ವರ್ಷ ೧೯೩೧) 


ಸಂಚಿಕೆ ೨೩ 








ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಅಪಜೀ 176 ಎಫ್‌ಎಎಫ್‌ 2007, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2008 
1) ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕಾಯ್ದೆ 5) ಕಲಂ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಶಿವಮೊಗ್ಗ ಜಿಲ್ಲೆ. ತೀರ್ಥಹಳ್ಳಿ ತಾಲ್ಲೂಕು, 
ಮತ್ತೂರು ಹೋಬಳಿ, ಮುನ್ನೂರಹಳ್ಳಿ ಗ್ರಾಮದ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್‌ನಲ್ಲಿ ಪ್ರಕಟಗೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ” ವೆಂದು ಘೋಷಿಸಲಾಗಿದೆ. 


: ಅನುಸೂಚಿ : 
1, ಜಿಲ್ಲೆ : ಶಿವಮೊಗ್ಗ 
2. ತಾಲ್ಲೂಕು : ತೀರ್ಥಹಳ್ಳಿ 
3. ಹೋಬಳಿ : ಮತ್ತೂರು 
4. ಗಾಮ :  ಮುನ್ನೂರಹಳ್ಳಿ 
5. ಅರಣ್ಯದ ಹೆಸರು :  ಮೃಗವಧೆ ಮೀಸಲು ಅರಣ್ಯ ವಿಸ್ತರಣೆ 


ಬ್ಲಾಕ್‌ - | ರಿಂದ ್ಭ 
































ಸರ್ವೆ ಏಸೀರ್ಣ 
ಬ್ಲಾಕ್‌ ಗ್ರಾಮ 
ಇ ನಂ. ಎ ಗು 
I ಮುನ್ನೂರಹಳ್ಳಿ 46 67 |20 
32 7] | 00 
19 9100 








(೪೮೯) 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 



























































35 13 |00 
45 20 |19 

41 6|00 

ಒಟ್ಟು 186 |39 

11 |ಮುನ್ತೂರಹಳ್ಳಿ | 35 10 | 00 
19 10 | 00 

20 18 

ಒಟ್ಟು 25 |15 

711 |ಮುನೂರಹಳ್ಳಿ | 24 10 | 00 
|v ಮುನ್ನೂರಹಳ್ಳಿ | 24 8 |00 
/ | ಮುನೂರಹಳ್ಳಿ | 45 21 |00 
ಒಟ್ಟು 251 |14 





2) ಮೇಲ್ಕಂಡ ಕಾಯ್ದೆಯ ಕಲಂ 1(ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು, ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಶಿವಮೊಗ್ಗ ಇವರನ್ನು 
ಈ ಪ್ರಕರಣದ ವಿಚಾರಣಾಧಿಕಾರಿ ಹಾಗೂ ಅರಣ್ಯ ವ್ಯವಸ್ಥಾಪನಾಧಿಕಾರಿಯನ್ನಾಗಿ ನೇಮಿಸಿದ್ದು, ಈ ಮೇಲೆ 
ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, 
ನಿರ್ಧರಿಸಿ, ವಿಚಾರಣೆ ಮಾಡಿ, ತೀರ್ಮಾನಿಸುವುದು. 

3) ಮೇಲ್ಕಂಡ ಕಾಯ್ದೆಯ ಕಲಂ-4(2) ಪ್ರಕಾರ ಕರ್ನಾಟಕ ಸರ್ಕಾರವು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಮೊಗ್ಗ 
ವಿಬಾಗ, ಶಿವಮೊಗ್ಗ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು, ಅರಣ್ಯ ಇಲಾಖೆಯ 
ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 

4) ಮೇಲ್ಕಂಡ ಅಧಿನಿಯಮ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಯಾವುದೇ 
ಯಾವುದೇ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಬಾಧಿತರಾದದ ವ್ಯಕ್ತಿಗಳು ಮೇಲ್ಮನವಿಯನ್ನು 
ಸದರಿ ಕಾಯ್ದೆಯ ಕಲಂ 1601ರ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಯಲ್ಲಿ 
ಸಲ್ಲಿಸಬಹುದಾಗಿರುತ್ತದೆ. 

5) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಭಾದಿತರಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಪ್ರಕರಣ 
16(2)ನೇ ಪ್ರಕಾರ ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ 
ಮೇಲ್ಮನವಿ ಸಲ್ಲಿಸಬಹುದು. 

ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - 1 ರ ಸರಹದ್ದು ವಿವರಗಳು 

ಉತ್ತರ : - ಮುನ್ನೂರಹಳ್ಳಿ ಗ್ರಾಮ ಸ.ನಂ.46ರ ಉಳಿದ ಭಾಗ ಮತ್ತು ಕ್ಯಾದಿಗೆರೆ ಗ್ರಾಮದ ಗಡಿ. 

ಪೂರ್ವ: - ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಉಳಿದ ಭಾಗ, ಸ.ನಂ. 7, 43 ಹಾಗೂ ಮೃಗವಧೆ ಮೀಸಲು ಅರಣ್ಯ ಗಡಿ 

(ಮುನ್ನೂರಹಳ್ಳಿ ಗ್ರಾಮ ಸ.ನಂ. 46, 41, 32ರ ಅರಣ್ಯ ಭಾಗ) 

ದಕ್ಷಿಣ : - ಮೃಗವಧೆ ಗ್ರಾಮದ ಗಡಿ 

ಪಶ್ಚಿಮ :- ಮುನ್ನೂರಹಳ್ಳಿ ಗ್ರಾಮ ಸ.ನಂ. 19, 35ರ ಉಳಿದ ಭಾಗ, ಸ.ನಂ. 40, 39, 38, 37ರ ಗಡಿ, ಕ್ಯಾದಿಗೆರೆ ಗ್ರಾಮದ 

ಗಡಿ. 





ಉತ್ತರ: ಕ್ಯಾದಿಗೆರೆ ಗ್ರಾಮ ಸ.ನಂ.242ರ ಈಶಾನ್ಯ ಮೂಲೆ ಅಂದರೆ ಮುನ್ನೂರಹಳ್ಳಿ ಗ್ರಾಮ ಸ.ನಂ.46ರ ಎರಡು ಗುಪ್ಪೆ 
ಬಾಂದು (ಸ್ಥಾನ ಸಂಖ್ಯೆ 35) ಸ್ಥಿರವಾಗಿರುತ್ತದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ ಸ.ನಂ.46ರಲ್ಲಿ 9-0 ಸರಪಳಿ ಚಲಿಸಿ ಸ್ಥಾನ 
ಸಂಖ್ಯೆ 2 (ಮುನ್ನೂರಹಳ್ಳಿ ಗ್ರಾಮ ಸ.ನಂ. 48, 46ರ ಗಡಿ ಕೆರೆದಂಡೆಯ ವಾಯುವ್ಯ ಮೂಲೆ) ಸೇರುತ್ತದೆ. ಅಲ್ಲಿಂದ 
ಸ.ನಂ.48ರ ಗಡಿಯ ಮುಖಾಂತರ 4.5 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 3 ಸೇರುತ್ತದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ 
16.50 ಸರಪಳಿ ಚಲಿಸಿ ಕ್ಯಾದಿಗೆರೆ ಗ್ರಾಮ ಮತ್ತು ಮುನ್ನೂರಹಳ್ಳಿ ಸ.ನಂ.45ರ ಪಶ್ಚಿಮ ಮೂಲೆ, ಎರಡು ಗುಪ್ಪೆ ಬಾಂದು ಸ್ಥಾನ 
ಸಂಖ್ಯೆ 4 ಸೇರುತ್ತದೆ. ಅಲ್ಲಿಂದ ಕ್ಯಾದಿಗೆರೆ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಸಾಮಾನ್ಯ ಗಡಿಯಲ್ಲಿ 
ಈಶಾನ್ಯಾಬಿಮುಖವಾಗಿ 40-00 ಸರಪಳಿ ಚಲಿಸಿ ಕ್ಯಾದಿಗೆರೆ ಗ್ರಾಮ, ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಎರಡು ಗುಪ್ಪೆ 
ಬಾಂದು ಅಂದರೆ ಸ್ಥಾನ ಸಂಖ್ಯೆ 6 ಸೇರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೪೯೧ 
ಅಳತೆ ತಪಶೀಲುಗಳು 






































ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
35-2 659 9-00 
2-3 0939 4-50 
3-4 049° 16-00 
4-5 053° 13-00 
5-6 071° 27-00 
ಪೂರ್ವಕ್ಕೆ:- ಪುನಃ ಅಲ್ಲಿಂದ ನೈರುತ್ಕಾಭಿಮುಖವಾಗಿ ಸ.ನಂ.45 ಹಾಗೂ 44, 43ರ ಸಾಮಾನ್ಯ ಗಡಿಯಲ್ಲಿ 


40-25 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 9 ಸೇರುತ್ತದೆ. ಅಲ್ಲಿಂದ ಸ.ನಂ. 45, 41ರ ಸಾಮಾನ್ಯ ಗಡಿಯಲ್ಲಿ (ಮೃಗವಧೆ ಮೀಸಲು 
ಅರಣ್ಯದ ಗಡಿ) ಪಶ್ಚಿಮಾಭಿಮುಖವಾಗಿ 21-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 4 ಸೇರುತ್ತದೆ. ಅಲ್ಲಿಂದ ದಕ್ಷಿಣಾಭಿಮುಖವಾಗಿ 
ಸ.ನಂ.46, 41ರಲ್ಲಿ ಮೃಗವಧೆ ಮೀಸಲು ಅರಣ್ಯದ ಸೀಮಾಗಡಿಯಲ್ಲಿ 49-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 11 ಅಂದರೆ 
ಮುನ್ನೂರಹಳ್ಳಿ ಗ್ರಾಮ ಸ.ನಂ.4|, 32, 35ರ ಮೂರು ಗುಪ್ಪೆ ಬಾಂದು ಸೇರುತ್ತದೆ. ಅಲ್ಲಿಂದ ಆಗ್ನೇಯಾಭಿಮುಖವಾಗಿ 
ಮೃಗವಧೆ ಮೀಸಲು ಅರಣ್ಯದ ಸೀಮಾಗಡಿಯಲ್ಲಿ 36-50 ಸರಪಳಿ ಚಲಿಸಿ ಮೃಗವಧೆ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ 
ಸ.ನಂ.32ರ ಎರಡು ಗುಪ್ಪೆ ಬಾ೦ದು ಸ್ಥಾನ ಸಂಖ್ಯೆ 12 ತಲುಪುತ್ತದೆ. 

ಅಳತೆ ತಪಶೀಲುಗಳು 












































ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
ಲುಕಂಬ ಸರಪಳ = ಅ ) 
ಕಲ್ಲುಕ ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳ 
6-Al ೫319 10-50 
A1-B1 243° 7-50 
B1-C1 310° 1-75 
01-01 2830 3-50 
D1-E1 203° 2-00 
E1-F1 12° 4-50 
F1-G1 98° 3-50 
G1-H1 214° 3-50 
1-9 182° 3-50 
9-10 2 16-00 
10-4 290° 5-00 
4-11 1849 49-00 
11-12 152° 36-50 

















ದಕ್ಷಿಣ:- ಪುನಃ ಅಲ್ಲಿಂದ ವಾಯುವ್ಯಾಭಿಮುಖವಾಗಿ ಮೃಗವಧೆ ಗ್ರಾಮ ಮತ್ತು ಮುನ್ನೂರಹಳ್ಳಿ ಗ್ರಾಮ ಸ.ನಂ.32ರ 
ದಕ್ಷಿಣದ ಸೀಮಾ ಸಾಮಾನ್ಯ ಗಡಿಯಲ್ಲಿ 43-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಆರ್‌ (ಅಂದರೆ ಮುನ್ನೂರಹಳ್ಳಿ ಗ್ರಾಮ 
ಸ.ನಂ.19, 32 ಹಾಗೂ ಮೃಗವಧೆ ಗ್ರಾಮದ 3 ಗುಪ್ಪೆ ಬಾಂದು ತಲುಪುತ್ತದೆ. ಅಲ್ಲಿಂದ ಅದೇ ಸಾಮಾನ್ಯ ಗಡಿಯಲ್ಲಿ 5-0 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 20 ತಲುಪುತ್ತದೆ. 
ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
12-13 253° 7-50 
13-R ಶ್‌ 35-50 
R-20 231: 5-00 

















೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಪಶ್ಚಿಮ;- ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19ರಲ್ಲಿ ಈಶಾನ್ಯಾಭಿಮುಖವಾಗಿ 11-50 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 21 ತಲುಪುತ್ತದೆ. ಅಲ್ಲಿಂದ ಪೂರ್ವಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19, 32ರಲ್ಲಿ 34-50 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ ಡಿ ತಲುಪುತ್ತದೆ. ಅಲ್ಲಿಂದ ವಾಯುವ್ಯಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ. 32ರಲ್ಲಿ 30-50 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಎ ತಲುಪುತ್ತದೆ. ಅಲ್ಲಿಂದ ಸರ್ವೆ ನಂ.32. 19ರಲ್ಲಿ ನೈರುತ್ಯಾಭಿಮುಖವಾಗಿ 16-00 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 21 ತಲುಪುತ್ತದೆ. ಅಲ್ಲಿಂದ ವಾಯುವ್ಯಾಭಿಮುಖವಾಗಿ 9-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 5 
ತಲುಪುತ್ತದೆ. ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19ರಲ್ಲಿ ಉತ್ತರಾಭಿಮುಖವಾಗಿ 12-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 31 
ಅಂದರೆ ಮುನ್ನೂರಹಳ್ಳಿ ಗ್ರಾಮ ಸ.ನಂ. 35, 19, 32ರ ಮೂರಗುಪ್ಪೆ ಬಾಂದು ತಲುಪುತ್ತದೆ. ಅಲ್ಲಿಂದ ಮುನ್ನೂರಹಳ್ಲಿ ಗ್ರಾಮ 
ಸ.ನಂ.35ರಲ್ಲಿ ಈಶಾನ್ಯಾಭಿಮುಖವಾಗಿ 33-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 32 ಅಂದರೆ (ಮುನ್ನೂರಹಳ್ಳಿ ಗ್ರಾಮ ಸ.ನಂ.40, 
35ರ ಎರಡು ಗುಪ್ಪೆ ಬಾಂದು) ತಲುಪುತ್ತದೆ. ಅಲ್ಲಿಂದ ಉತ್ತರಾಭಿಮುಖವಾಗಿ ಸ.ನಂ.40ರ ಪೂರ್ವದ ಸೀಮಾಗಡಿಯಲ್ಲಿ 
15-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 33 ತಲುಪುತ್ತದೆ. ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ. 40, 
39, 38, 37ರ ಉತ್ತರದ ಸೀಮಾಗಡಿಯಲ್ಲಿ ಅಂಚಿನಲ್ಲಿ 26-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 34 ಅಂದರೆ ಸ.ನಂ.37, 46 
ಹಾಗೂ ಕ್ಯಾದಿಗೆರೆ ಗ್ರಾಮದ ಮೂರುಗುಪ್ಪೆ ಬಾಂದು ಸೇರುತ್ತದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ ಕ್ಕಾದಿಗೆರೆ ಗ್ರಾಮ ಹಾಗೂ 
ಮುನ್ನೂರಹಳ್ಳಿ ಗ್ರಾಮ ಸ.ನಂ. 46ರ ಸಾಮಾನ್ಯ ಗಡಿಯಲ್ಲಿ 23-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 35 ತಲುಪುತ್ತದೆ. 

ಅಳತೆ ತಪಶೀಲುಗಳು 

























































































ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
20-21 32° 11-50 
ಬಗೆ 83° 5-00 
L-K 187° 3-50 
K-J 97? 9-00 
ಲ| 4° 3-50 
-H 569 2-00 
H-G 1089 3-00 
G-F ಸ 1-00 
F-E 96° 4-50 
E-D ಗ 3-00 
೧-0 326° 6-50 
C-B 267° 6-00 
B-A 288° 18-00 
A-0 138° 8-00 
N-21 200° 6-50 
21-S 111” 9-00 
S-T ii" 4-50 
T-31 323° 8-00 
31-32 759 33-00 
32-33 357° 15-00 
33-34 263° 26-00 
34-35 26° 23-00 
ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - ॥ ರ ಸರಹದ್ದು ವಿವರಗಳು 
ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.35ರ ಉಳಿದ ಭಾಗ. 


ಆ) ಪೂರ್ವಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ. 35, 19, 20ರ ಉಳಿದ ಭಾಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ 


೪೯೩ 





ಇ) ದಕ್ಷಿಣಕ್ಕೆ 
ಈ) ಪಶಿಮಕ್ಷೆ 
ಜತ 


: ಮುನ್ನೂರಹಳ್ಳಿ ಗ್ರಾಮ ಸ.ನಂ. 20ರ ಉಳಿದ ಭಾಗ. 


: ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ ಹಳ್ಳದ ದಂಡೆ. 


ಉತ್ತರ: ಮುನ್ನೂರಹಳ್ಳಿ ಗ್ರಾಮ ಸ.ನಂ.18ರ ದಕ್ಷಿಣ ಮೂಲೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ 2-78 ಸರಪಳಿ ದೂರದಲ್ಲಿ 
ಪ್ರಾರಂಭಿಕ ಸ್ಥಾನವು ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ ಹಳ್ಳದ ದಂಡೆಯಲ್ಲಿ ಸ್ಥಾನ ಸಂಖ್ಯೆ 30 ಸ್ಥಿರವಾಗಿದ್ದು, 
ಅಲ್ಲಿಂದ ಪೂರ್ವಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.35ರಲ್ಲಿ 21-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ: 2 ಸೇರುತ್ತದೆ. 


ಅಳತೆ ತಪಶೀಲುಗಳು 











ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
30-2 102° 21-50 








ಪೂರ್ವ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.35, 19, 
ಚಲಿಸಿ ಸ್ಥಾನ ಸಂಖ್ಯೆ 5 ಸೇರುತ್ತದೆ. 
ಅಳತೆ ತಪಶೀಲುಗಳು 


20ರಲ್ಲಿ ನೈರುತ್ಕಾಭಿಮುಖವಾಗಿ 14-50 ಸರಪಳಿ 























ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
ಗಿ 196° 3-50 
3-4 221 6-50 
4-5 209° 4-50 








ದಕ್ಷಿಣ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.20ರಲ್ಲಿ 
ಸ್ಥಾನ ಸಂಖ್ಯೆ 11 ಅಂದರೆ ಕ್ಕಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ 
ಸ.ನಂ.19ರ ಮೂಲೆ) ಸೇರುತ್ತದೆ. 
ಅಳತೆ ತಪಶೀಲುಗಳು 


ಪಶ್ಚಿಮಾಭಿಮುಖವಾಗಿ 27-05 ಸರಪಳಿ ಚಲಿಸಿ 


ಚ 


ಹಳ್ಳದ ದಂಡೆಯನ್ನು (ಮುನ್ನೂರಹಳ್ಳಿ ಗ್ರಾಮ 
































ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
5-6 289° 3-80 
6-7 307° 5-00 
7-8 2885 8-00 
8-9 274" 3-25 
9-10 8° 2-50 
10-11 286° 4-50 








ಪಶ್ಚಿಮ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.19 ಹಾಗೂ ಕ್ಯಾದಿಗೆರೆ ಗ್ರಾಮದ ಗಡಿಗೆ ಹೊಂದಿಕೊಂಡ 


ಹಳ್ಳದ ದಂಡೆಯಲ್ಲಿ ಈಶಾನ್ಯಾಭಿಮುಖವಾಗಿ ಹಳ್ಳದ ಅಂಚಿನಲ್ಲಿ 11-30 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 30 ಸೇರುತ್ತದೆ. 


ಅಳತೆ ತಪಶೀಲುಗಳು 























ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
(I 82° 4-50 
12-13 47° 5-0 
13-30 31° 1-80 








ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - ॥॥ ರ ಸರಹದ್ದು ವಿವರಗಳು 





ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಉಳಿದ ಭಾಗ. 
ಆ) ಪೂರ್ವಕ್ಕೆ : ಮೃಗವಧೆ ಗ್ರಾಮದ ಗಡಿ. 
ಇ) ದಕ್ಷಿಣಕ್ಕೆ : ಅಂಗಳಗೊಡಗಿ ಗ್ರಾಮದ ಗಡಿ. 


ಈ) ಪಶ್ಚಿಮಕ್ಕೆ : ಮುನ್ನೂರಹಳ್ಳಿ ಗ್ರಾಮದ ಸ.ನಂ.24ರ ಉಳಿದ ಭಾಗ. 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ 


ಭಾಗ-೩ 





ಉತ್ತರ: ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ ಸ್ಥಾನ ಸಂಖ್ಯೆ 16 ಸ್ಥಿರವಾಗಿರುತ್ತದೆ. ಅಲ್ಲಿಂದ ಪೂರ್ವಾಭಿಮುಖವಾಗಿ 13-0 
ಸರಪಳಿ ಚಲಿಸಿ ಮೃಗವಧೆ ಗ್ರಾಮದ ಗಡಿಯ ಹಳ್ಳದ ದಂಡೆಯಲ್ಲಿ ಸ್ಥಾನ ಸಂಖ್ಯೆ 18 ಸೇರುತ್ತದೆ. 


ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
16-17 1239 7-00 
17-18 97? 6-00 








ಪೂರ್ವ: ಪುನ: ಅಲ್ಲಿಂದ ಮೃಗವಧೆ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಸಾಮಾನ್ಯ ಗಡಿಯಲ್ಲಿ 
ನೈರುತ್ಕಾಭಿಮುಖವಾಗಿ 10-50 ಸರಪಳಿ ಚಲಿಸಿ ಅಂಗಳಗೊಡಗಿ ಗ್ರಾಮ ಮೃಗವಧೆ ಗ್ರಾಮ ಮುಕ್ಕುಪ್ಪೆ ಬಾ೦ದು (ಸ್ಥಾನ ಸಂಖ್ಯೆ 


14) ಸೇರುತ್ತದೆ. 











ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
18-14 209° 10-50 








ದಕ್ಷಿಣ: ಪುನಃ ಅಲ್ಲಿಂದ ವಾಯುವ್ಯಾಭಿಮುಖವಾಗಿ ಅಂಗಳಗೊಡಗಿ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ 
ಸ.ನಂ.24ರ ಸಾಮಾನ್ಯ ಗಡಿಯಲ್ಲಿ 11-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 15 (ಎರಡು ಗುಪ್ಪೆ ಬಾಂದು) ಸೇರುತ್ತದೆ. 


ಅಳತೆ ತಪಶೀಲುಗಳು 





ಸ್ಥಾನದಿಂದ ಸ್ಥಾ ನಕ್ಕೆ 
(ಕಲ್ಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


ಉದ್ದ ಸರಪಳಿಗಳಲ್ಲಿ 
1 ಸರಪಳಿ ಇ 66 ಅಡಿಗಳು 








14-15 


3077 





11-50 





ಪಶ್ಚಿಮ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ ಉತ್ತರಾಭಿಮುಖವಾಗಿ 


ಸ್ಥಾನ ಸಂಖ್ಯೆ 16 ತಲುಪುತ್ತದೆ. 


ಅಳತೆ ತಪಶೀಲುಗಳು 


7-0 ಸರಪಳಿ ಚಲಿಸಿ 





ಸ್ಥಾನದಿಂದ ಸ್ಥಾನಕ್ಕೆ 
(ಕಲ್ಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


1 ಸರಪಳಿ ಇ 66 ಅಡಿಗಳು 


ಉದ್ದ ಸರಪಳಿಗಳಲ್ಲಿ 





15-16 





189 


7-0 











ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - 0/ ರ ಸರಹದ್ದು ವಿವರಗಳು 


ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಉಳಿದ ಭಾಗ. 
ಆ) ಪೂರ್ವಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರ ಉಳಿದ ಭಾಗ. 
ಇ) ದಕ್ಷಿಣಕ್ಕೆ : ಅಂಗಳಗೊಡಗಿ ಗ್ರಾಮದ ಗಡಿ. 

ಈ) ಪಶ್ಚಿಮಕ್ಕೆ : ಮುನ್ನೂರಹಳ್ಳಿ ಗ್ರಾಮದ ಸ.ನಂ.24ರ ಉಳಿದ ಭಾಗ. 


ಉತ್ತರ: ಮುನ್ನೂರಹಳ್ಳಿಗ್ರಾಮ ಸ.ನಂ.24ರಲ್ಲಿ ಸ್ಥಾನ ಸಂಖ್ಯೆ 3 ಸ್ಥಿರವಾಗಿದ್ದು ಅಲ್ಲಿಂದ ಪೂರ್ವಾಭಿಮುಖವಾಗಿ 
19-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 6 ತಲುಪುತ್ತದೆ. 
ಅಳತೆ ತಪಶೀಲುಗಳು 




















ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ ಇ 66 ಅಡಿಗಳು 
3-4 106° 7-0 
4-5 29° 3-0 
5-6 106° 9-0 











ಪೂರ್ವ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ 


ಅ೦ಗಳಗೊಡಗಿ ಗ್ರಾಮದ ಗಡಿಯಲ್ಲಿ ಸ್ಥಾನ ಸಂಖ್ಯೆ 5 ಸೇರುತ್ತದೆ. 


ಆಗ್ನೇಯಾಭಿಮುಖವಾಗಿ 5-00 ಸರಪಳಿ ಚಲಿಸಿ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೪೯೫ 





ಅಳತೆ ತಪಶೀಲುಗಳು 





ಸ್ಥಾನದಿಂದ ಸ್ಥಾನಕ್ಕೆ 
(ಕಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


ಉದ್ದ ಸರಪಳಿಗಳಲ್ಲಿ 
6 ಅಡಿಗಳು 





6-7 





178° 


= 6 
೨-0 








ದಕ್ಷಿಣ: ಪುನಃ ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ ಅ೦ಗಳಗೊಡಗಿ ಗ್ರಾಮ 
ಸಾಮಾನ್ಯ ಸೀಮಾಗಡಿಯಲ್ಲಿ 18-0 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 2 ಸೇರುತ್ತದೆ. 


ಅಳತೆ ತಪಶೀಲುಗಳು 





ಸ್ಥಾನದಿಂದ ಸ್ಥಾನಕ್ಕೆ 
(ಕಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


ಉದ್ದ ಸರಪಳಿಗಳಲ್ಲಿ 
1 ಸರಪಳಿ ಇ 66 ಅಡಿಗಳು 








7-2 


286° 





18-0 





ಪಶ್ಚಿಮ: ಪುನಃ ಅಲ್ಲಿಂದ ಉತ್ತರಾಭಿಮುಖವಾಗಿ ಮುನ್ನೂರಹಳ್ಳಿ ಗ್ರಾಮ ಸ.ನಂ.24ರಲ್ಲಿ 


ಸ್ಥಾನ ಸಂಖ್ಯೆ 3 ತಲುಪುತ್ತದೆ. 


ಅಳತೆ ತಪಶೀಲುಗಳು 


2-0 ಸರಪಳಿ ಚಲಿಸಿ 





ಸ್ಥಾನದಿಂದ ಸ್ಥಾ ನಕ್ಕೆ 
(ಕಲುಕಂಬ) 


ಬೇರಿಂಗ್‌ 
ಡಿಗಿಗಳಲ್ಲಿ 


ಉದ್ದ ಸರಪಳಿಗಳಲ್ಲಿ 
1 ಸರಪಳಿ ಇ 66 ಅಡಿಗಳು 








2-3 


16° 





2-0 








ಮೃಗವಧೆ ಮೀಸಲು ಅರಣ್ಯ ವಿಸರಣೆ ಬ್ಲಾಕ್‌ - ಳರ ಸರಹದ್ದು ವಿವರಗಳು 


ಅ) ಉತ್ತರಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ.44 ಹಾಗೂ ಸ.ನಂ.45ರ ಉಳಿದ ಭಾಗ. 
ಆ) ಪೂರ್ವಕ್ಕೆ : ಮಂಡವಳ್ಳಿ ಗ್ರಾಮದ ಗಡಿ. 

ಇ) ದಕ್ಷಿಣಕ್ಕೆ : ಮೃಗವಧೆ ಮೀಸಲು ಅರಣ್ಯದ ಗಡಿ ಸ.ನಂ.41. 

ಈ) ಪಶ್ಚಿಮಕ್ಕೆ : ಮುನ್ನೂರಹಳ್ಳಿ ಗ್ರಾಮ ಸ.ನಂ. 43, 44 ಗಡಿ. 


ಇ ಲ 


ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಪಿ-1 ಸೇರುತ್ತದೆ. 


ಉತ್ತರ: ಮುನ್ನೂರಹಳ್ಳಿ ಗ್ರಾಮ ಸ.ನಂ.44ರ ಗಡಿಯಲ್ಲಿ ಸ್ಥಾನ ಸಂಖ್ಯೆ ಎನ್‌-1 ರಿಂದ ಈಶಾನ್ಯಭಿಮುಖವಾಗಿ 12-80 


ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
N1-P1 58 12-80 





ಪೂರ್ವ: ಕ್ಯಾದಿಗೆರೆ ಗ್ರಾಮ, ಮಂಡವಳ್ಳಿ ಗ್ರಾಮ ಹಾಗೂ ಮುನ್ನೂರಹಳ್ಳಿ ಗ್ರಾಮ ಸ.ನಂ.45ರ ಈಶಾನ್ಯ ಮೂಲೆ 2 
ಗುಪ್ಪೆ ಬಾಂದಿನಲ್ಲಿ ಮಂಡವಳ್ಳಿ ಗ್ರಾಮದ ಸಾಮಾನ್ಯ ಗಡಿಯಲ್ಲಿ 4 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ ಪಿ-1 ಸ್ಥಿರವಾಗಿರುತ್ತದೆ. 
ಅಲ್ಲಿಂದ ಮಂಡವಳ್ಳಿ ಗ್ರಾಮದ ಹಾಗೂ ಮುನ್ನೂರ ಹಳ್ಳಿ ಗ್ರಾಮದ ಸ.ನಂ.45ರ ಸಾಮಾನ್ಯ ಗಡಿಯಲ್ಲಿ 
ಆಗ್ನೇಯಾಭಿಮುಖವಾಗಿ 11-75 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 7 ಸೇರುತ್ತದೆ. 

ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
P1-7 125° 11-75 





ದಕ್ಷಿಣ: ಮುನ್ನೂರಹಳ್ಳಿ ಗ್ರಾಮ ಸ.ನಂ. 45, 41 ಮಂಡವಳ್ಳಿ ಗ್ರಾಮದ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7 
ರಿಂದ ನೈರುತ್ಕಾಭಿಮುಖವಾಗಿ ಸ.ನಂ. 41, 45ರ ಸಾಮಾನ್ಯ ಗಡಿಯಲ್ಲಿ 29-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 19-1 
ಸೇರುತ್ತದೆ. 
ಅಳತೆ ತಪಶೀಲುಗಳು 














ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
7-8 bE 24-0 
8-9 2869 5350 








ಪಶ್ಚಿಮ: ಪುನಃ ಅಲ್ಲಿಂದ ಮುನ್ನೂರಹಳ್ಳಿ ಗ್ರಾಮ ಸ.ನಂ.43ರ ಪೂರ್ವದ ಗಡಿಯಲ್ಲಿ ಈಶಾನ್ಯಾಭಿಮುಖವಾಗಿ 12-80 


ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ N1 ಸೇರುತ್ತದೆ. 


೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಅಳತೆ ತಪಶೀಲುಗಳು 























ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಉದ್ದ ಸರಪಳಿಗಳಲ್ಲಿ 
(ಕಲ್ಲುಕಂಬ) ಡಿಗಿಗಳಲ್ಲಿ 1 ಸರಪಳಿ - 66 ಅಡಿಗಳು 
(1-11 [2° 2-50 
L1-M1 459 3-50 
M1-N1 259 6-80 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ವಡಗಾವೆ ಬಸವರಾಜ್‌ 
ಪಿ.ಆರ್‌. 308 ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಗ್ರಾಅಪ/72/ಜಿಪಸ/2009, ಬೆಂಗಳೂರು, ದಿನಾಂಕ: 24ನೇ ಏಪ್ರಿಲ್‌, 2009 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993, (1993 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14)ರ ಪ್ರಕರಣ 
311 ರ ಉಪಪ್ರಕರಣ (1) ರಲ್ಲಿ ಮತ್ತು ಪ್ರಕರಣ 177ರ ಉಪ-ಪ್ರಕರಣ (2) ರಲ್ಲಿ ಅಗತ್ಯಪಡಿಸಿರುವಂತೆ, ಕರ್ನಾಟಕ 
ಪಂಚಾಯತ್‌ ರಾಜ್‌ (ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗಳ ಮೀಸಲಾತಿ) (ತಿದ್ದುಪಡಿ) ನಿಯಮಗಳು 
2009 ರ ಕರಡನ್ನು ಅಧಿಸೂಚನೆ ಸಂಖ್ಯೆ ಗ್ರಾಅಪ/72/ಜಿಪಸ/2009 ದಿನಾಂಕ: 09.04.2009ರ ಮೂಲಕ ಕರ್ನಾಟಕ ವಿಶೇಷ 
ರಾಜ್ಯಪತ್ರದ ಭಾಗ-ಗV-ಸಿ ರಲ್ಲಿ ದಿನಾಂಕ: 09-04-2009 ರಂದು ಪ್ರಕಟಿಸಿದ್ದು, ಆ ಮೂಲಕ ಭಾಧಿತರಾಗುವ ಸಂಭವವಿರುವ 
ವ್ಯಕ್ತಿಗಳಿಂದ 15 ದಿವಸಗಳೊಳಗಾಗಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ಹಾನಿಸಿ ಪ್ರಕಟಿಸಿರುವುದರಿ೦ದ; 

ಮತ್ತು ದಿನಾಂಕ: 09-04-2009 ರಂದು ಸದರಿ ರಾಜ್ಯ ಪತ್ರವನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ 
ಮಾಡಿರುವುದರಿಂದ, 

ಮತ್ತು ಸದರಿ ಕರಡಿಗೆ ಸಂಬಂಧಿಸಿದಂತೆ ನಿಗದಿತ ಅವಧಿಯೊಳಗೆ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆ ಮತ್ತು ಸಲಹೆಗಳು ಸ್ವೀಕೃತವಾಗದಿರುವುದರಿ೦ದ; 

1993 ರ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ (ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ದ 31 ನೇ 
ಪ್ರಕರಣದೊಂದಿಗೆ ಓದಲಾದ ಸದರಿ ಅಧಿನಿಯಮದ ಪ್ರಕರಣ 45 ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸರ್ಕಾರವು ಈ ಕೆಳಕಂಡಂತೆ ನಿಯಮಗಳನ್ನು ರಚಿಸುತ್ತದೆ. 

ನಿಯಮಗಳು 
(1) ಹೆಸರು ಮತ್ತು ಪ್ರಾರಂಭ: (1 ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ 
ಮತ್ತು ಉಪಾಧ್ಯಕ್ಷರ ಹುದ್ದೆಗಳ ಮೀಸಲಾತಿ) (ತಿದ್ದುಪಡಿ) ನಿಯಮಗಳು, 2009 ಎಂದು ಕರೆಯತಕ್ಕದ್ದು; 
(2) ಇವು ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
(2) ನಿಯಮ 3 ಕೆ ತಿದ್ದುಪಡಿ: - ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ 
ಹುದ್ದೆಗಳ ಮೀಸಲಾತಿ) ನಿಯಮಗಳು 2005 ರ ನಿಯಮ 3ರಲ್ಲಿರುವ ಕೋಷ್ಟಕದ ಬದಲಾಗಿ ಈ ಕೆಳಗಿನ ಕೋಷ್ಟಕವನ್ನು 
ಪ್ರತ್ಯಾಯೋಜಿಸತಕ್ಕದ್ದು, ಅಂದರೆ:- 


























ಕೋಷ್ಟಕ 

ಸಮ ಪ್ರವರ್ಗ ಅಧ್ಯಕ್ಷ ಉಪಾಧ್ಯಕ್ಷ 
ಸಂಖ್ಯೆ ನ ಒಟ್ಟು ಮಹಿಳೆಯರು ಒಟ್ಟು ಮಹಿಳೆಯರು 
1. ಅನುಸೂಚಿತ ಜಾತಿ 5 2 5 2 
2. ಅನುಸೂಚಿತ ಪಂಗಡ 2 1 2 1 
3. ಹಿಂದುಳಿದ ವರ್ಗಗಳು 

(1) ಪ್ರವರ್ಗ - ಎ 8 3 8 3 

(1) ಪ್ರವರ್ಗ - ಬಿ 5 1 2 1 
4. ಮೀಸಲಿಡದ 12 4 12 4 

ಒಟ್ಟು 29 11 29 11 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತಾ ಎಂ ಭಂಡಾರೆ 
ಪಿ.ಆರ್‌. 297 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಇಲಾಖೆ 


